ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ." : 292 
ಸದಸ್ಸರ ಹೆಸರು : ಶ್ರೀಮತಿ ಎಸ್‌. ವೀಣಾ. ಅಚ್ಚಯ್ಯ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) ' 
ಉತ್ತರಿಸಬೇಕಾದ ದಿನಾಂಕ" : 09.12.2020 
ಉತ್ತರಿಸುವ ಸಚಿವರು: : ಗೃಹಸಚಿವರು. 
3 3 | 


ಅ) [ಕಾಡಗು `ಜಕ್ಲೆಯಲ್ಲಿ"'ಕೋವಿ" ಹಕ್ಕಿನ 
ಪರವಾನಗಿ ನವೀಕರಣ ಹಾಗೂ ಹೊಸದಾಗಿ 
ಕೋವಿ ಖರೀದಿ ಸಂದರ್ಭಗಳಲ್ಲಿ 
ನಿಯಮಗಳನ್ನು ಸರಳೀಕರಣಗೊಳಿಸ 
ದಿರುವುದರಿಂದ ಸಾಕಷ್ಟು ವಿಳಂಬ ಉಂಟಾಗಿ 
ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಈ [ಬಂದದ್ದಲ್ಲ `ಈ`ರೀತಿಯ '`ಅನಗತ್ಯ' ವಿಳಂಬ 
ತಪ್ಪಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು? 
| 


| ಪರಿಶೀಲಿಸಿ ಹೊಲೀಸ್‌ ವರದಿಯನ್ನು 


ಕೊಡಗು ಜಿಲ್ಲೆಯಲ್ಲಿ ಕೋವಿ ಪರವಾನಗಿ 
ನವೀಕರಣ ಹಾಗೂ ಹೊಸದಾಗಿ ಕೋವಿ 
ಖರೀದಿ ಸಂದರ್ಭಗಳಲ್ಲಿ ಭಾರತ 
ಆಯುಧ ಕಾಯ್ದೆ 1959 ಮತ್ತು ನಿಯಮ 
2016 ರನ್ನಯ ಹಾಗೂ ಸರ್ಕಾರದ 
ನಿರ್ದೇಶನದಂತೆ ಅಗತ್ಯ ಬಾಖಲೆಗಳನ್ನು 


ಪಡೆದು, ಜಿಲ್ಲಾಧಿಕಾರಿ ಅವರಿಂದ 
ನಿಯಮಾನುಸಾರ ಕ್ರಮವಹಿಸಲಾಗುತ್ತಿದೆ. 


ಹೆಚ್‌ಡಿ 215 ಕೆಎಎ 2020 


(ಬಸವರಾಜ ಬೊಮ್ಮಾನಖಿ” 
ಗೃಹ ಸಚಿವರು 


